ಸೊ 


ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 528 
ಸದಸ್ಯರ ಹೆಸರು : ಶ್ರೀ ಪ್ರಕಾಶ್‌.ಕೆ. ರಾಥೋಡ್‌ 
ಉತ್ತರಿಸುವ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 1-12-2020 
ಸೃ ಪ್ರಶ್ನ LEE 
ಕೋವಿಡ್‌-19 ಮಾರ್ಚ್‌ 2020ರ ಕೋವಿಡ್‌-19 .ಮಾರ್ಚ್‌-2020ರ ನಂತರ (ದಿನಾಂಕ: 30.11.2020 


ನಂತರ ಕೆ.ಎಸ್‌.ಆರ್‌.ಟಿ.ಸಿ ಹಾಗೂ ! ರವರೆಗೆ) ಸಾರಿಗೆ ಸಂಸ್ಥೆಗಳು ಅನುಭವಿಸಿರುವ ನಷ್ಟದ ವಿವರ ಕೆಳಗಿನಂತಿರುತ್ತದ್ದೆ.: f 
ಇತರೆ ನಿಗಮಗಳಿಗೆ ಆಗಿರುವ ನಷ್ಟದ ¥ 


ಪ್ರಮಾಣವೆಷ್ಟು (ಪ್ರತಿ ನಿಗಮವಾರು NS 
IE ಸರತ ನಷ್ಯರ ಪವನ 
ನನರ: ನನನ್ನು ಹಡಗಿಸುವುದು ಕಾಕಾನ 10 

ಬೆ೦.ಮ.ಸಾ.ಸಂಸ್ಸೆ 1038.00 

ವಾ.ಕೆ.ರ.ಸಾ. ಸಂಸ್ಥ 956.30 

ಕಾಕ ರಗಾಸರಕ್ಕೆ TO 
ನಷ್ಟ ಭರಿಸಲು ಸರ್ಕಾರ ಸಾರಿಗೆ ಸಂಸ್ಥೆಗಳು ನಷ್ಟ ಭರಿಸಲು. ಕೈಗೊಂಡಿರುವ" ಕ್ರಮಗಳ ಐವರ | 
ಕೈಗೊಂಡಿರುವ ಕ್ರಮಗಳೇನು? ಕೆಳಗಿನಂತಿರುತ್ತದೆ: 

ಕ.ರಾ.ರ.ಸಾ.ನಿಗಮ: 


> ಕೊರೋನಾ-19ನಿಂದಾಗಿ ವಿಧಿಸಲಾಗಿದ್ದ ಲಾಕ್‌ಡೌನ್‌ ಪೂರ್ವದಲ್ಲಿದಂತೆ 
ಅನುಸೂಚಿಗಳನ್ನು ಕಾರ್ಯಾಚರಣೆ ಮಾಡಲು ಮತ್ತು ಆದಾಯವನ್ನು 
ಗಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. | 

> ಪ್ರಸಕ್ತ ವರ್ಷ ಯಾವುದೇ ಹೊಸ ಅಮುಸೂಚಿಗಳನ್ನು ಪ್ರಾರಂಭಿಸದೇ 
ಇರುವುದು, ಇದರಿಂದಾಗಿ ಹೊಸ ವಾಹನಗಳನ್ನು ಖರೀದಿಸಲಾಗುವುದಿಲ್ಲ. 


| 
> ಅಂತರ ರಾಜ್ಯ ಸಂಚಾರಕ್ಕೆ ಸಂಬಂಧಿಸಿದಂತೆ. ಅಂಧ್ರಪ್ರದೇಶ. ಕೇರಳ, | 
ಗೋವಾ, ಮಹಾರಾಷ್ಟ್ರ ತಲಿ, ಪುದುಚೇರಿ ಹಾಗೂ ತಮಿಳುನಾಡು | 
fx ರಾಜ್ಯಗಳಿಗೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಗಿದೆ. 


> ಪ್ರಯಾಣಿಕರಿಂದ ಕಡಿಮೆ. ಬೇಡಿಕೆ ಇರುವ ಕಾರಣ ಪೂರ್ಣ ಪ್ರಮಾಣವಾಗಿ 
ಅನುಸೂಚಿಗಳನ್ನು ಕಾರ್ಯಾಚರಣೆ ಮಾಡಲು ಸಾಧವಾಗಿರುವುದಿಲ್ಲ. 
ಆದಾಗ್ಯೂ, ಪ್ರಯಾಣಿಕರ ದಟ್ಟಣೆ ಮತ್ತು ಅ ಅವಶ್ಯಕತೆ ಅನುಗುಣವಾಗಿ ಬಸ್ಸುಗಳ 
ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತದೆ. 

ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಪರ್ಯಾಯ ಆದಾಯ 
ಕ್ರೋಢೀಕರಣದ ಸಲುವಾಗಿ ನೂತನ ಪಾರ್ಸಲ್‌ ಮತ್ತು ಕೊರಿಯರ್‌ 


ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲು ಯೋಜಿಸಿದ್ದು ದ್ದು ಇದರಿಂದ ನಿಗಮದ 
ಸಾರಿಗೇತರ ಆದಾಯವನ್ನು ಹೆಚ್ಚಸಲು ಕ್ರಮ ವಹಿಸಲಾಗುತಿದೆ. 


¥ 


ಬೆಂ.ಮ.ಸಾ.ಸಂಸ್ಥೆ: 


> ಸಾರ್ವಜನಿಕರನ್ನು ಸಮೂಹ ಸಾರಿಗೆಯತ್ತ ಸೆಳೆಯುವ ದೃಷ್ಟಿಯಿಂದ 
ಸಂಸ್ಥೆಯು ವಿವಿಧ ರೀತಿಯ ರಿಯಾಯಿತಿ ಪಾಸುಗಳನ್ನು ವಿತರಣೆ 
ಮಾಡುತ್ತಿದೆ. 

> ಅಲ್ಲದೇ, ಸಂಸ್ಥೆಯು ಕಾರ್ಮಿ 


್ಯ ಇಲಾಖೆಯ ಸಹಯೋಗದೊಂದಿಗೆ 
ಬೆಂಗಳೂರು ನಗರದ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಿಗೆ "ಸಹಾಯ 
ಹೆಸ್ತ' ಪಾಸನ್ನು ವಿತರಣೆ ಮಾಡುತ್ತದೆ. 


»> ಮಹಿಳಾ ಗಾರ್ಮೆಂಟ್ಸ್‌ ನೌಕರರಿಗೆ ಹೆಚ್ಚಿನ ರಿಯಾಯಿತಿ ದರದಲ್ಲಿ ಮಾಸಿಕ 
ಪಾಸುಗಳನ್ನು ವಿತರಣೆ ಮಾಡುವ ಸಂಬಂಧ ಪಾಸಿನ ವೆಚ್ಚವನ್ನು ಭರಿಸುವ 
ಕುರಿತು ಕಾರ್ಮಿಕ ಇಲಾಖೆಯನ್ನು ಕೋರಲಾಗಿದೆ. 

> ಬಿಬಿಎಂಪಿ, ಬಿಟಿಪಿ ನಗರ ಭೂ ಸಾರಿಗೆ ನಿರ್ದೇಶನಾಲಯದ 
ಸಹಯೋಗದೊಂದಿಗೆ ಸೆಂಟ್ರಲ್‌ ಸಿಲ್ಕ್‌ ಜಬೋರ್ಡ್‌ನಿಂದ ಟಿನ್‌ ಫ್ಯಾಕ್ಷರಿಯವರೆಗೆ 
"ಬಸ್‌ ಆದ್ಯತಾ ಪಥವನ್ನು' ಯಶಸ್ವಿಯಾಗಿ ಅನುಷ್ಠಾನಗೊಳಿಸ ಲಾಗಿದೆ. 
ಇದರಿಂದ ನಗರದ ಸಂಚಾರ ದಟ್ಟಣೆಯ ಕಡಿಮೆಯಾಗಿ, ಸಾರ್ವಜನಿಕರನ್ನು 
ಸಮೂಹ ಸಾರಿಗೆಯನ್ನು ಬಳಸಲು 'ಉತ್ತೇಜಿಸಲಾಗುತ್ತಿದೆ. 

>» ಮೆಟ್ರೋ ರೈಲು ಪ್ರಯಾಣಿಕರಿಗೆ ಮೆಟ್ರೋ ರೈಲು ನಿಲ್ದಾಣದಿಂದ ವಾಸಸ್ಮ್ಥಳಗಳಿಗೆ 
ತಲುಪಲು (rst and last mile connectivity) ಮೆಟ್ರೋ ಫೀಡರ್‌ 
ಸೇವೆಗಳನ್ನು ಒದಗಿಸಲಾಗುತ್ತಿದೆ. 

> ಪ್ರಯಾಣಿಕರು ಹಾಗೂ ನಿರ್ವಾಹಕರ ನಡುವೆ ನಗದು ವ್ಯವಹಾರವನ್ನು 
ಕಡಿಮೆಗೊಳಿಸುವ ಹಾಗೂ ಚಿಲ್ಲರೆ ಸಮಸ್ಯೆ ನಿವಾರಿಸುವ ನಿಟ್ಟಿನಲ್ಲಿ ಪ್ರಯಾಣ 
ದರ ರೂ5/- ರ ಗುಣಕದಲ್ಲಿ ನಿಗದಿಪಡಿಸಿ” ಹುನರ್‌ರಚಿತ ಪ್ರಯಾಣದರಗಳನ್ನು 
ಆಕರಿಸಲಾಗುತ್ತಿದೆ. 

» ನಗದು ವ್ಯವಹಾರವನ್ನು ' ಕಡಿಮೆಗೊಳಿಸಲು ಮತ್ತು ಸುಲಭವಾಗಿ 
ಹಣಸಂದಾಯಗೊಳಿಸಲು ಡಿಜಿಟಲ್‌ ಟಿಕೇಟಿಂಗ್‌ (0೧R ಂರೇ ೩ರ) 
ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿರುತ್ತದೆ. ಖ್‌ 


>» ಮಾಸಿಕ ಮತ್ತು ದಿನದ ಪಾಸುಗಳ ಜೊತೆಗೆ ವಾರದ ಪಾಸುಗಳನ್ನು 


ಪರಿಚಯಿಸಲಾಗಿರುತ್ತದೆ. 

» ಮುಂದುವರೆದು, ನಗರದ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸುವ 
ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಚಾರ ದಟ್ಟಣೆಯ 12 ಇಾರಿಡಾರ್‌ಗಳಲ್ಲಿ ಬಸ್‌ ಆದ್ಯತಾ 
ಪಥವನ್ನು 2ನೇ ಹಂತದಲ್ಲಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ. 

> ಸಂಸ್ಥೆಯು ಸಾಂದರ್ಭಿಕ ಒಪ್ಪಂದ, ಖಾಯಂ ಗುತ್ತಿಗೆ ಹಾಗೂ ಡೆಡಿಕೇಟೆಡ್‌ 
ಸೇವೆಗಳನ್ನು ಒದಗಿಸುತ್ತಿದೆ. 

> ಭಾರತ ಸರ್ಕಾರದ ಪಫೇಮ್‌-2 ಅಡಿಯಲ್ಲಿ 300 ಹವಾನಿಯಂತ್ರಿತ ಬಸ್ಸುಗಳು, 
ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಹಾಗೂ ಸ್ಮಾರ್ಟ್‌ ಸಿಟೆ 
ಯೋಜನೆಯಡಿಯಲ್ಲಿ 90 ಮೆಟ್ರೋ ಫೀಡರ್‌ ಬಸ್ಸುಗಳು ಒಟ್ಟಾರೆ '390 
ಬಸ್ಸುಗಳನ್ನು ಸಂಸ್ಥೆ ಶ್ವೈಯ ವಾಹನ ಬಲಕ್ಕೆ ಸೇರ್ಪಡೆಗೊಳಿಸಲು ಯೋಜಿಸಲಾಗಿದೆ. 


ವಾ.ಕ.ರ.ಸಾ.ಸಂಸ್ಥೆ: 
pa ಹೆಚ್ಚಿನ ಪ್ರಯಾಣಿಕರನ್ನು ಆಕರ್ಷಿಸಲು ಸಂಸ್ಥೆಯ ಪ್ರತಿಷ್ಟಿತ ಸಾರಿಗೆಗಳಿಗೆ 
ಪೋತ್ಸಾಹಕ ದರಗಳನ್ನು ಸ್ರಅವಡಿಸಲಾಗಿದೆ. 

ಸಂಸ್ಥೆಯ ವಾಹನಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಆಯ್ದ ಮಾರ್ಗಗಳಲ್ಲಿ 
ರಿಯಾಯಿತಿ ದರದಲ್ಲಿ ದೈನಂದಿನ ಪಾಸುಗಳನ್ನು ವಿತರಿಸಲಾಗುತ್ತಿದೆ. 


» ವಗರ/ಉಪನಗರ ಸಾರಿಗೆಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಕೂಡ 
ದೈನಂದಿನ ಪಾಸ್‌ ಸೌಲಭ್ಯ ಒದಗಿಸಲಾಗಿದೆ. 


ಮಾಸಿಕ ಬಸ್‌ ಪಾಸ್‌ ವ್ಯವಸ್ಥೆ ಸ್ಥೈಯನ್ನು ಕೂಡ ಅಳವಡಿಸಲಾಗಿದೆ. 


¥ 


¥ 


> 


ಪ್ರಸ್ತುತ ಶಾಲೆಗಳು-ಪದವಿ ಪೂರ್ವ ಕಾಲೇಜುಗಳು ಈವರೆಗೆ ಆರಂಭ 


ಇರುವುದರಿಂದ ಶಾಲಾ ವಿದ್ಯಾರ್ಥಿಗಳಿಗಾಗಿ ಮ 


ಸರತಿ/ಅನುಸೂಚಿಗಳನ್ನು ತಾತ್ಕಾಲಿಕವಾಗಿ ಕಡಿತಗೊಳಿಸಿ, ಜನದಟ್ಟಣೆ 


ಮಾರ್ಗಗಳಲ್ಲಿ ನಾಯ್ಯ ಔರಣ ಮಾಡಲಾಗುತ್ತಿದೆ. 


ಅವಶ್ಯಕ ಸರತಿಗಳನ್ನು ಹೊರತುಪಡಿಸಿ ಪ್ರಯಾಣಿಕರ ದಟ್ಟಣೆ ತೀರಾ 48ಮೆ 


ಇರುವ ಮಾರ್ಗಗಳಲ್ಲಿ ಹಾಗೂ ಮುಂಗಡ ಬುಕ್ಕಿಂಗ್‌ ಆಗದೇ ಇರುವ 
ಸಾರಿಗೆಗಳನ್ನು ರದ್ದುಪಡಿಸಲಾಗುತ್ತಿದೆ. 


ಶಈ.ಕ.ರ.ಸಾ.ಸಂಸ್ಥೆ: 


> 


pi 


> 


ನೂತನ ಪಾರ್ಸಲ್‌ ಕೊರಿಯರ್‌ ವ್ಯವಸ್ಥೆ ಅನುಷ್ಠಾನಗೊಳಿಸುವ 


. ಜಾರಿಯಲ್ಲಿರುತ್ತದೆ. 


l 


ಪ್ರತಿಷ್ಠಿತ 


ಶಾಲಾ-ಕಾಲೇಜು ಮತ್ತು ಕಾರಾನೆಗಳ ಮುಖ್ಯಸ್ಥರಿಗೆ ಪತ್ತ ಬರೆದು ಚಾರರ್ಡ್‌ 


ಸರ್ವಿಸ್‌ ಪಡೆದುಕೊಳ್ಳಲು ಕ್ರಮ ಜರುಗಿಸಲಾಗಿರುತ್ತದೆ. 


pS 


ಖಾಲಿ ಇರುವ ಮಳಿಗೆಗಳಿಗೆ ಟೆಂಡರ್‌ ಪ್ರಕ್ರೀಯೆ ಸರಳೀಕರಣಗೊಳಿಸಿ 


ಆದಾಯ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 
ಜಾಹೀರಾತು ಆದಾಯ ಹೆಚ್ಚಿಸಲು ಕ್ರ ಕಮ ಕೈಗೊಳ್ಳಲಾಗುತ್ತಿದೆ. 


ಅನುಸೂಚಿಗಳ ಪರಿಷ್ಕರಣೆ ಮಾಡಿ ಜನದಟ್ಟಣೆ ಯಿರುವ ಮಾರ್ಗ 
ಸರತಿಗಳನ್ನು ಹೆಚ್ಚಿಸಿ ಸಾರಿಗೆ ಆದಾಯ "ಹೆಚ್ಚಿಸಲು Ros 


ಕೈಗೊಳ್ಳಲಾಗುತಿದೆ. 


ಉತ್ತಮ ಆದಾಯ ಮಾರ್ಗಗಳಲ್ಲಿ ಹೆಚ್ಚುವರಿ ಅನುಸೂ 


ಕಾರ್ಯಾಚರಣೆ ಮಾಡಲಾಗುತ್ತಿದೆ. 


ಕಡಿಮೆ ಆದಾಯ ಬರುವ ಅಮುಸೂಚಿಗಳನ್ನು ಪರಿಷ್ಠರಣೆ ಮಾಡಲಾಗು 


ಮಾರ್ಗ ತನಿಖಾ ಕಾರ್ಯವನ್ನು ಸಮರ್ಪಕವಾಗಿ ಕೈಗೊಂಡು 
ಸೋರಿಕೆಯಾಗದಂತೆ ಕ್ರಮವಹಿಸ ಲಾಗುತ್ತಿದೆ. 


ಸಂಖ್ಯೆ ಟಿಡಿ 259 ಟಿಸಿಕ್ಕೂ 2020 


(ಲಕ್ಷ ಫೌ ಸಂಗಪ್ಪ ಸವದಿ) 


-ಉಪ ಮುಖ್ಯಮಂತ್ರಿ] ಳು 'ಹಾಗೂ 


ಸಾರಿಗೆ ಸಚಿವರು 


